ಹ) 
ಸ್ರೀ 


ಇ 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ-ಪ್ರಶ್ನೆೇಸಂಖ್ಯ 1107 
ವಿಧಾನ ಪರಿಷತ್ತು ಸದಸ್ಯರ ಹೆಸರು : ರಘುನಾಥ್‌ ರಾವ್‌ ಮಲ್ಮಾಪೂರ, (ವಿಧಾನ 

| ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ $ 29.09.2020. ಸ 
ಉತ್ತರಿಸುವ ಸಚಿವರು ಪ ಆಹಾರ, ನಾಗರಿಕ: ಸರಬರಾಜು ಮತ್ತು ಗ್ರಾಹಕರ 


ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ, 
ಇಲಾಖಾ ಸಜಿ:ವರು. i 


ಪ್ರಶ್ನೆ ಉತ್ತರ 
2010-11ನೇ ಸಾಲಿನಿಂದ ರಾಜ್ಯದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ 
“"ಆಹಾರ'`ಇಲಾಖೆಯಲ್ಲಿ ಇಲ್ಲಿಯವರೆಗೆ ಕಾರ್ಯವಿರ್ವಹಿಸುತ್ತಿರುವ 
ಹೊರಗುತ್ತಿಗೆ ಆಧಾರದ ಮೇಲೆ ಡಾಟಾ ಎಂಟ್ರಿ 
ತಾಲ್ಲೂಕು ಕಛೇರಿಯಲ್ಲಿ ಆಪರೇಟರ್‌ಗಳ ಸಂಖ್ಯೆ 
ಅನೌಪಚಾರಿಕ ಪಡಿತರ ಪ್ರದೇಶದಲ್ಲಿ 11... 2010-11. ಎ37. 
ಕೆಲಸ ನಿರ್ವಹಿಸುತ್ತಿರುವ ಡಾಟಾ 2011-12 40 
ಎಂಟ್ರಿ ಅಪರೇಟರ್‌ಗಳ ಸಂಖ್ಯೆ ಎಷ್ಟು; 2012-13 58 
- (ಜಿಲ್ಲಾವಾರು ಮಾಹಿತಿ ನೀಡುವುದು) 2013-14 170 
2014-15 212° 
- 2015-16 235 
2016-17 255 
2017-18 251 
2018-19 234 
| 2019-20 09 
2020-21 07 
[ecm ಮಾಹಿತಿಯನ್ನು ಲಗತ್ತಿಸಿದೆ. 

ಕ ದ ವರ್ಷ | ಹೊರಗುತ್ತಿಗೆ ಆಧಾರದಲ್ಲಿ 
ನಿರ್ವಹಿಸುತ್ತಿದ್ದಾರೆ; (ವರ್ಷವಾರು | ಸರ 
ಸಂಪೂರ್ಣ ಮಾಹಿತ ನೀಡುವುದು) ಆಪರೇಟರ್‌ಗಳ ಸಂಖ್ಯ; 

2010-11 37 | 
2011-12 "40 | 
2012-13 58 | 
§ 2013-14 170 ಕ 
2014-15 212 
2015-16 | 235 
2016-17 255 
2017-18 i Dn wn 
pS ER [RR 2018-1... 234 
| - 2019-20 09 
| ರ 2020-21 y 


5357 ರಂದ ಇವಮವರಗ ಸದ! ಇಲಾಷಿಗೆ ಅಗತ್ಯವಿರುವ ಸೇವೆಗಳಿಗೆ ಸಂಬಂಧಿಸಿದಂತೆ, 


ಇ) 
ತಾಲ್ಲೂಕು ಕಛೇರಿಯಲ್ಲಿ | ಖಾಸಗಿ ಏಜಿನ್ಸಿಗಳಿಂದ ಹೊರಗುತ್ತಿಗೆ ಸೇವೆಯನ್ನು 
ಅನೌಪಚಾರಿಕ ಪಡಿತರ. ಪ್ರದೇಶದಲ್ಲಿ | ಪಡೆದುಕೊಳ್ಳಲಾಗುತ್ತಿದೆ. ಸದರಿ ಸೇವೆಗೆ" ಸಂಬಂಧಿಸಿದ 
ಹೊರಗುತಿಗೆ ಆಧಾರದ ಮೇಲೆ ಯಾವ | ಒಪ್ಪಂದವನ್ನು ಅಗತ್ಯಕ್ಕೆ ತಕ್ಕಂತೆ ಕಾಲಕಾಲಕ್ಕೆ 
ವರ್ಷಗಳಿಂದ ಕೆಲಸ | ನವೀಕರಿಸಲಾಗುತ್ತಿದೆ. y 
ನಿರ್ವಹಿಸುತಿದ್ದಾರೆ; ಹಾಗೂ ಅವರ 
ಆದೇಶವನ್ನು ಯಾವ ವರ್ಷದವರೆಗೆ 
ನವೀಕರಿಸಲಾಗಿದೆ (ಮಾಹಿತಿ 
ನೀಡುವುದು) sre 

ಈ) 2019-20 ಮತ್ತು 2020-21ನೇ ಸಾಲಿನ | ಡಾಟಾ ಎಂಟ್ರಿ ಆಪರೇಟರ್‌ಗಳ ಸೇವೆಯನ್ನು”'ಖಾಸಗಿ | 
ಸದರಿ ಡಾಟಾ ಎಂಟ್ರಿ ಅಪರೇಟರ್‌ ಗಳ | ಏಜೆನ್ನಿಗಳಿಂದ' ಹೊರಗುತ್ತಿಗೆ ಆಧಾರದ ಮೇಲೆ 
ಆದೇಶವನ್ನು ನವೀಕರಿಸಿ ಹೊಸ | ಪಡದುಕೊಳ್ಳಲಾಗುತ್ತಿದೆ. 
ಆದೇಶವನ್ನು ಇ ನೀಡಲಾಗಿದೆಯೇ(; 
ವೀಡಿದ್ದಲ್ಲಿ, ವರ್ಷವಾರು ಮಾಹಿತಿ 
ಒದಗಿಸುವುದು) | 
ಸದರಿ ಡಾಟಾ ಎಂಟ್ರಿ ಅಪರೇಟಿರಗಳಿಗೆ 


ಉ) 


201ನೇ ಸಾಲಿನಿಂದ ಯಾವ ಲೆಕ್ಕ 


ಲೆಕ್ಕಶೀರ್ಷಿಕೆ. 2408-01-102-0-04 ಉಪ ಶೀರ್ಷಿಕೆ 059 
ರಡಿಯಲ್ಲಿ ವೇತನ ಪಾವತಿಸಲಾಗಿರುತ್ತದೆ. k 


ಶೀರ್ಷಿಕೆ ಅಡಿಯಲ್ಲಿ ವೇತನ ಸರ್ಕಾರದ ಆದೇಶದಂತೆ ಕನಿಷ್ಠ ವೇತನ ಕಾಯ್ದೆ 
ನೀಡಲಾಗಿದೆ ಮತ್ತು ಎಷ್ಟು ವೇತನ | ನಿಯಮದಲ್ಲಿ ವಿಗದಿಪಡಿಸಿದ ವೇತನ ದರದನ್ವಯ 
ನಿಗಧಿಪಡಿಸಲಾಗುತ್ತದೆ? (ಸ್ಪಷ್ಟ | ವೇತನವನ್ನು, ಹೊರಗುತ್ತಿಗೆ ಆಧಾರದ ಮೇಲೆ 
ಮಾಹಿತಿ ನೀಡುವುದು) ಸೇವೆಯನ್ನು ಒದೆಗಿಸುತ್ತಿರುವ ಸಂಸ್ಥೆಗಳಿಗೆ 
ಈ . ಪಾವತಿಸಲಾಗುತ್ತಿದೆ. 
ಸಂಖ್ಯೆ: ಆನಾಸ 91 ಎಫ್‌.ಪಿ.ಪಿ 2020 (ಇ-ಆಪಫೀಸ್‌) ್ಸ 
(ಕೆ. ಗೋಪಾಲಯ್ಯ) 


ಆಹಾರ, ನಾಗರಿಕ ಸರಬರಾಜು 
. ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ 
ಸಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


